ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಮಾನ್ಯ ವಿಧಾನ ಪರಿಷತ್‌ ಸದಸ್ಯರ 
ಹೆಸರು 

ಉತ್ತರಿಸುವ ದಿನಾಂಕ 
ಉತ್ತರಿಸುವ ಸಚಿವರು 


" 1916 (2347) 

: ಶ್ರೀ ಡಿ.ಎಸ್‌.ಅರುಣ್‌ (ಸ್ನಫಭೀಯ ಸಂಸ್ಥೆಗಳ 
ಸೇತು) 
21.03.2022 

: ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ 


ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವರು. 


pe 


ಕ್ರ.ಸಂ 


ಪ್ರಶ್ನೆ 


ಅ) 


ಆಯುಷ್‌ ಮತ್ತು 
ವೈದ್ಯಾಧಿಕಾರಿಗಳಿಗೆ ಸಮಾನವಾಗಿ 
ನೀಡಲಾಗುತ್ತಿದ್ದ ವಿಶೇಷ ಭತ್ಯೆಯನ್ನು 
ಸೆಷ್ಟಂಬರ್‌ 2020ರಲ್ಲಿ ಕೇವಲ ಅಲೋಪತಿ 
ವೈದ್ಯಾಧಿಕಾರಿಗಳಿಗೆ ಮಾತ್ರ ಹೆಚ್ಚಿಸಿ ಆದೇಶ 
ಹೊರಡಿಸಲಾಗಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ: 


ಆಲೋಪಥಿ 


ಬಂದಿದೆ. 


ಆ) 


ಬಂದಿದ್ದಲ್ಲಿ ಆದೇಶ ಸಂಖ್ಯೆ ನಂ.ಸಂ 47/2013 
ರಲ್ಲಿ “ಕಾಲಕಾಲಕೈೆ ಆರೋಗ್ಯ ಮತ್ತು 
ಕುಟುಂಬ ಕಲ್ಯಾಣ ವೈದ್ಯಾಧಿಕಾರಿಗಳಿಗೆ 
ದೊರೆಯುವ ಎಲ್ಲಾ ಸವಲತ್ತು, ವೇತನ ಭತ್ಯೆ 
ಸ್ಥಾನಮಾನಗಳನ್ನು ಆಯುಷ್‌ 
ಮವೈದ್ಯಾಧಿಕಾರಿಗಳಿಗೂ ವಿಸ್ತರಿಸುವ ಕುರಿತಂತೆ 
ದಿ:31/07/13ರ೦ದು p ಆದೇಶವನ್ನು 
ಹೊರಡಿಸಲಾಗಿದ್ದು, ವಿಶೇಷ ಭತ್ಯೆಯನ್ನು 
ಕೇವಲ ಅಲೋಪಥಿ ವೈದ್ಯಾಧಿಕಾರಿಗಳಿಗೆ 
ಮಾತ್ರ ಹೆಚ್ಚಿಸಿ -ಆಯುಷ್‌ ವೈದ್ಯಾಧಿಕಾರಿಗಳಿಗೆ 
ಹೆಚ್ಚಿಸದಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ: 


ಬಂದಿದೆ. 


ಇ) 


ಆಲೋಪಥಿ ವೈದ್ಯರಿಗೆ ಹೆಚ್ಚಿಸಲಾಗಿರುವ 
ವಿಶೇಷ ಭತ್ಯೆಯನ್ನು ಆಯುಷ್‌ 
ವೈದ್ಯಾಧಿಕಾರಿಗಳಿಗೂ ವಿಸ್ತರಿಸುವ ಕುರಿತಂತೆ 
ಹಲವಾರು ಮನವಿಗಳು ಸಲ್ಲಿಕೆಯಾಗಿದ್ದು, ಈ 
ಬಗ್ಗೆ ಸರ್ಕಾರವು ಕೈಗೊಂಡಿರುವ ಕ್ರಮಗಳೇನು? 
(ಸಂಪೂರ್ಣ ವಿವರ ಒದಗಿಸುವುದು) 


ಪುಸ್ತುತ ರಾಜ್ಯದಲ್ಲಿ ಕೋವಿಡ್‌ ಪ್ರಕರಣಗಳ 
ಸಂಖ್ಯೆ ಇಳಿಕೆಯಾಗುತ್ತಿರುವ ಹಾಗೂ 
ರಾಜ್ಯದಲ್ಲಿನ ಆರ್ಥಿಕ ಪರಿಸ್ಥಿತಿಯಲ್ಲಿ ಯಾವುದೇ 
ಹೆಚ್ಚುವರಿ ವೆಚ್ಚವನ್ನು ಭರಿಸಲು 
ಅವಕಾಶವಾಗದಿರುವ ಹಿನ್ನಲೆಯಲ್ಲಿ. 
ಆಲೋಪಥಿ ವೈದ್ಯರಿಗೆ ಹೆಚ್ಚಿಸಲಾಗಿರುವ 
ವಿಶೇಷ ಭತ್ಯೆಯನ್ನು ಆಯುಷ್‌ 
ಮವೈದ್ಯಾಧಿಕಾರಿಗಳಿಗೂ ವಿಸ್ತರಿಸುವ 
ಪ್ರಸ್ತಾವನೆಯನ್ನು ಸಧ್ಯಕ್ಕೆ ಕೈಬಿಡಲಾಗಿದೆ. 


[ra owl LL 


ನಧಾಕರ್‌) 


ಆರೋಗ್ಯ ಮತ್ತು ಕುಟುಂಬ ಕೆಲ್ಯಾಣ ಹಾಗೂ 


ಸಂಖ್ಯೆ: ಆಕುಕ 84 ಪಿಖುಎಮ್‌ 2022 


ವೈದ್ಯಕೀಯ ಶಿಕಣ ಸಚಿವರು. 


